ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 
ಉತ್ತರ ದಿನಾಂಕ 


385 


: ಶ್ರೀ ಬಿ. ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


11.12.2020 


ಕಲಬುರಗಿ `ಜಿಲ್ಲೆ ಅಫೆಜಲಪೊರೆ ತಾಲ್ಲೂಕಿನ 
ಹಸರಗುಂಡಗಿ ಬಳಿ ಕೈಗೊಂಡ ಗ್ರಾಮೀಣ 
ನೀರು ಸರಬರಾಜು ಯೋಜನೆ ಕಾಮಗಾರಿ 
ಅರ್ಧಕ್ಕೆ ಸ್ಥಗಿತಗೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ಸರ್ಕಾರದ ಗಮನಕ್ಕೆ ಬಂದಿದೆ. 


ಆ) 


ಅಫೆಜಲಹೊರ 'ತಾಲ್ಲೂಕಿನೆ ಹಸರಗುಂಡಗಿ, 
ಕಿರುಸಾವಳಗಿ, ಸಿರಸಗಿ, ಸೇರಿ ಏಳು 
ಹಳ್ಳಿಗಳಿಗೆ ಭೀಮಾ ನದಿಯಿಂದ ನೀರು 
ಪೂರೈಕೆಗೆ ಜಾಕ್‌ವೆಲ್‌ ನಿರ್ಮಿಸಿ ಶುದೀಕರಣ 
ಘಟಕದ ಮೂಲಕ ನೀರು ಪೂರೈಕೆಗೆ 
3 ಕೋಟಿ ವೆಚ್ಚದ ಕಾಮಗಾರಿಯು 
ಯಾವಾಗ ಪೂರ್ಣಗೊಳ್ಳಲಿದೆ; (ವಿವರ 
ನೀಡುವುದು) 


ಸದರ ಯೋಜನೆಯು ಜಲನಿರ್ಮಲ್‌ ಯೋಜನೆಯ8ಔ' 
ಅಂದಾಜು ಮೊತ್ತ ರೂ.262.50ಲಕ್ಷಗಳಿಗೆ 
ಅನುಮೋದನೆಗೊಂಡಿದ್ದು, ಸಂಬಂಧಪಟ್ಟ ಗ್ರಾಮ 
ಪಂಚಾಯತಿಯಿಂದ ಟೆಂಡರ್‌ ಕರೆಯಲಾಗಿ ಗುತ್ತಿಗೆದಾರರಾದ 
ಶ್ರೀ.ಮಹಬದೇವ್‌ ಗುತ್ತೆದಾರ್‌ ಇವರಿಗೆ ರೂ.277.22ಲಕ್ಷಕ್ಕೆ 
ವಹಿಸಲಾಗಿತ್ತು. ಸದರಿಯವರು ಕಾಮಗಾರಿಯನ್ನು 
ಪೂರ್ಣಗೊಳಿಸದೆ ಅರ್ಧದಲ್ಲಿ ಬಿಟ್ಟು ಹೋಗಿದ್ದು, 
ಕಾಮಗಾರಿಯಡಿ ರೂ.147.00ಲಕ್ಷಗಳ ವೆಚ್ಚವಾಗಿರುತ್ತದೆ. 


ಪ್ರಸ್ತುತ ಯೋಜನೆಗೆ ಪರಿಗಣಿಸಿರುವ ಜಲಮೂಲದ 
ಸುಸ್ಥಿರತೆಯನ್ನು ಖಚಿತಪಡಿಸಿಕೊಂಡು ಬಾಕಿಯಿರುವ 
ಕಾಮಗಾರಿಗಳಿಗಾಗಿ ಅಂದಾಜು ಪಟ್ಟಿಯನ್ನು ತಯಾರಿಸಲು 
ಅಗತ್ಯ ಕ್ರಮವಹಿಸಲಾಗುವುದು. 


ಪರ್ಯಾಯವಾಗಿ ಈ ಯೋಜನೆಯಡಿ ಉದ್ದೇಶಿತ 
ಎಲ್ಲಾ ಗ್ರಾಮಗಳಿಗೆ ವಿವಿಧ ಲೆಕ್ಕಶೀರ್ಷಿಕೆಗಳಡಿ ಕೊಳವೆ 
ಬಾವಿಗಳನ್ನು ಕೊರೆದು ಸದರಿ ಯೋಜನೆಯಲ್ಲಿ 
ನಿರ್ಮಾಣಗೊಂಡ ಓ.ಎಚ್‌.ಟಿಗಳನ್ನು ಉಪಯೋಗಿಸಿ 
ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು 
ಮಾಡಲಾಗುತ್ತಿದೆ. 


ಇ) 


ಕ್ರಮ 


3 ಕೋಟಿ" ವೆಚ್ಚದ ಕಾಮಗಾರಿಯಲ್ಲಿ 
ಗುತ್ತಿಗೆದಾರರು ಈಗಾಗಲೇ 140 ಕೋಟಿ 
ರೂಪಾಯಿಗಳನ್ನು ಬಿಡುಗಡೆ 
ಮಾಡಿಸಿಕೊಂಡು ಕಾಮಗಾರಿಯನ್ನು ಅರ್ಧಕ್ಕೆ 
ಬಿಟ್ಟು ಹೋಗಿದ್ದು, ಸದರಿ ಕುಡಿಯುವ 
ನೀರಿನ ಯೋಜನೆಯನ್ನು 
ಪೂರ್ಣಗೊಳಿಸಲಾಗುವುದು ಯಾವಾಗ; 
ಕಾಮಗಾರಿಯನ್ನು ಅರ್ಧಕ್ಕೆ ಬಿಟ್ಟು 
ಹೋಗಿರುವ ಗುತ್ತಿಗೆದಾರರ ಮೇಲೆ ಯಾವ 
ಕೈಗೊಳ್ಳಲಾಗುವುದು? (ವಿವರ 
ನೀಡುವುದು) 


ಸದರಿ ಕಾಮಗಾರಿಯನ್ನು ಕೊಡಲೇ" 
ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಪದೇ ಪದೇ 
ನೋಟಿಸ್‌ ನೀಡಿದ್ದರೂ ಸಹ ಗುತ್ತಿಗೆದಾರರು ಕಾಮಗಾರಿಯನ್ನು 
ಪೂರ್ಣಗೊಳಿಸದೆ ಇದ್ದರಿಂದ, ಟೆಂಡರ್‌ ನಿಯಮಾವಳಿಯ 
ಪ್ರಕಾರ ಗ್ರಾಮ ಪಂಚಾಯಿತಿಯಿಂದ ಗುತ್ತಿಗೆದಾರರ 
ಎಫ್‌.ಎಸ್‌.ಡಿ.ಯನ್ನು ಮುಟ್ಟುಗೋಲು ಹಾಕಿಕೊಂಡು 
ಕಾಮಗಾರಿಯ ಟೆಂಡರ್‌ನ್ನು ದಿನಾಂಕ:20.01.2015ರಂದು 
ರದ್ದುಗೊಳಿಸಲಾಗಿದೆ. 


ಸಂ:ಗ್ರಾಕುನೀ&ನೈಪ 118 ಗ್ರಾನೀಸ(4)2020 


ಗಾಮೀಣಾಭಿವ್ಪದ್ದಿ 


12 
BA H- 
- 
(ಕೈಬಸ್ಯಾ. ಕೃಷ್ಣನು, 
ೃದ್ಧಿ ಪುಜ್ಛ್ಲಿಹಿಪ್ರ ರಾಜ್‌ ಸಚಿವರು 
ಫಂಚಾಯತ್‌ ರಾಜ್‌ ಸಚಿವರು 


